ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 22ನೇ ಜುಲೈ, 2019 

ನಿಗಮದ ವಿವಿಧ ಭವನಗಳ ನಿರ್ಮಾಣ 
ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು):- 
456 (652) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಬೀದರ್‌ ಜಿಲ್ಲೆಯಲ್ಲಿ ಸರ್ಕಾರದಿಂದ ಡಾ: ಬಿ.ಆರ್‌. ಅಂಬೇಡ್ಕರ್‌ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಾಗೂ 
ಇತರ ನಿಗಮಗಳಿಂದ ಭವನಗಳಿಗೆ, ಗ್ರಾಮ, ತಾಲ್ಲೂಕು ಮತ್ತು ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಲಾದ ಹಣ ಎಷ್ಟು; (ಕಳೆದ ಮೂರು 
ವರ್ಷಗಳಲ್ಲಿ ಕೈಗೊಂಡಿರುವ ಭವನವಾರು, ತಾಲ್ಲೂಕುವಾರು, ಸಂಪೂರ್ಣ ಮಾಹಿತಿ ನೀಡುವುದು) 
(ಆ) ಬೀದರ್‌ ತಾಲ್ಲೂಕಿನಲ್ಲಿ ಎಷ್ಟು ಭವನಗಳಿವೇ; ಭವನಕ್ಕೆ ಮಂಜೂರು ಮಾಡಿರುವ ಹಣ ಎಷ್ಟು; (ವಿವರ ನೀಡುವುದು) 
(ಇ) ಈ ನಿಗಮಗಳಿಂದ ಆಯಾ ಗ್ರಾಮ, ತಾಲ್ಲೂಕು, ಜಿಲ್ಲೆಯಲ್ಲಿ ಭವನಗಳ ಕಾಮಗಾರಿ ಯಾವ ಯಾವ ಹಂತದಲ್ಲಿವೆ ? 


(ಸಂಪೂರ್ಣ ಮಾಹಿತಿ ನೀಡುವುದು) 


